ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1457 
2 ಸದಸ್ಯರ ಹೆಸರು ಶ್ರೀ ಎಂ.ಸಿ. ವೇಣುಗೋಪಾಲ್‌ 
3 ಉತ್ತರಿಸುವ ದಿನಾಂಕ 19-03-2020 
4 ಉತ್ತರಿಸುವವರು ಮುಖ್ಯಮಂತ್ರಿ 
ಕ್ರಸಂ ಪಶ್ನೆ ಉತ್ತರ 
ಅ) | ಚಿಂಗಳೂರು ಜಯನಗರ 4ನೇ ಬಂದಿದೆ, ಮಹಾನಗರ ಪಾಲಿಕೆ ವತಿಯಿಂದ ವಕ್ಸ್‌ 
ಬಡಾವಣೆಯಲ್ಲಿರುವ ಸರ್ವೆ ನಂ. 74/.| ಬೋರ್ಡ್‌ ವಿರುದ್ದ ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ 
75/2 ಮತ್ತು 75/8 ಈದ್ಗಾ ಮೈದಾನದ ಜಮೀನಿನ ಮಾಲೀಕತ್ವದ ಬಗ್ಗೆ ರಿಟ್‌ ಪಿಟಿಷನ್‌ 
ವಕ್ಸ್‌ ಬೋರ್ಡ್‌ ಆಸ್ತಿಯನ್ನು ಇಲಾಖೆ | ಸಂಖ್ಯೆ:11651-82, ದಿನಾಂಕ:17-09-1991ರಲ್ಲಿ ದಾಖಲಿಸಿದ್ದು, 
ವಾಪಸ್ಸು ಪಡೆದಿರುವುದು ಸರ್ಕಾರದ | ಮಾನ್ಯ ನ್ಯಾಯಾಲಯವು ಸಿವಿಲ್‌ ಕೋರ್ಟ್‌ನಲ್ಲಿ 
ಗಮನಕ್ಕೆ ಬಂದಿದೆಯೇ; ವಾಪಸ್ಸು ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಿರುತ್ತದೆ. ನಗರವು ಬೆಳೆದಂತೆ 
ಪಡೆಯಲು ಕಾರಣವೇನು; ನ್ಯಾಯಾಲಯ ಸ್ಮಶಾನದ ಸುತ್ತ ಜನವಸತಿ ಅಭಿವೃದ್ಧಿಗೊಂಡಿದ್ದರಿಂದ ಶವ 
ಇಲಾಖೆಗೆ ಇತ್ಯರ್ಥಗೊಳಿಸಲು ಸಂಸ್ಕಾರ ಮಾಡುವುದನ್ನು 1970ರಲ್ಲಿ ಸ್ಥಗಿತಗೊಳಿಸಿ, ಇದಕ್ಕೆ 


ಸೂಚಿಸಿದ್ದರೂ ಇದುವರೆಗೂ ಇಲಾಖೆಯು 
ಕ್ರಮಕೈಗೊಳ್ಳಲು ವಿಳಂಬ ಮಾಡಿರುವುದು 
ಏಕೆ? 


ಪರ್ಯಾಯವಾಗಿ ಬನಶಂಕರಿ 1ನೇ ಹಂತದಲ್ಲಿ ದಫನ್‌ 
ಭೂಮಿಗಾಗಿ ಸುಮಾರು 2.1/2ಎಕರೆ ಜಮೀನನ್ನು 
ನೀಡಲಾಗಿದೆ. ಇದರ ವಿರುದ್ಧ ಮುಸ್ಲಿಂ ಸಮುದಾಯದವರು 
ಸಿಟಿ ಸಿವಿಲ್‌ ನ್ಯಾಯಾಲಯದಲ್ಲಿ ಓಎಸ್‌. ಸಂಖ್ಯೆ: 92/1970 
ಅನ್ನು ದಾಖಲಿಸಿದ್ದು. ಸದರಿ ದಾವೆಯು ವಜಾಗೊಂಡಿರುತ್ತದೆ. 


ಜಯನಗರ ನಾಗರೀಕ ಸಮಿತಿಯವರು ಸರ್ಕಾರ, 
ಬಿಬಿಎಂಪಿ ಮತ್ತು ಅಧ್ಯಕ್ಷರು ಮಸೀದಿ ಇವರ ವಿರುದ್ದ ಮಾನ್ಯ 


ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಪಿಟಿಷನ್‌ ಸಂಖ್ಯೆ: 
21843/1990 ಅನ್ನು ದಾಖಲಿಸಿ, ಸದರಿ ಸ್ಪತ್ತಿನಲ್ಲಿ 
ಅನಧಿಕೃತವಾಗಿ ನಿರ್ಮಿಸಿರುವ ಅನಧಿಕೃತ ಕಟ್ಟಡವನ್ನು 


ತೆರವುಗೊಳಿಸಲು ಕೋರಿರುತ್ತಾರೆ. ಸದರಿ ದಾವೆಯು ಸಹ 
ವಜಾಗೊಂಡಿರುತ್ತದೆ. 


ಇದನ್ನು ಪಶ್ನಿಸಿ ಜಯನಗರ ನಾಗರೀಕ ಕಲ್ಯಾಣ 
ವೇದಿಕೆರವರು ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ 
ಪಿಟಿಷನ್‌ ಸಂಖ್ಯೆ: 14590/1999 ಅನ್ನು ದಾಖಲಿಸಿದ್ದರು. 
ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು Ler 


Dismissed as withdrawn oಬುದಾಗಿ ಆದೇಶ 


ನೀಡಿರುತ್ತದೆ. 


ದ್‌ 


ನಂತರ ಬೆಂಗಳೂರು ಜಯನಗರ 4ನೇ 
ಬಡಾವಣೆಯಲ್ಲಿರುವ ಸರ್ವೆ ನಂ.74/1, 75/2 ಮತ್ತು 75 
ರಲ್ಲಿರುವ ಜಾಗಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ರಾಜ್ಯ ವಕ್ಸ್‌ 
ಮಂಡಳಿರವರ ' ಹೆಸರಿನಲ್ಲಿ ನಗರ ಪಾಲಿಕೆಯಲ್ಲಿ ಆದೇಶ 
ಸಂಖ್ಯೆ: ಹೆಚ್‌ಯುಡಿ 59 ಎಂಎನ್‌ಜಿ 1986 ಭಾ-2, 
ದಿನಾಂಕ: 18-02-1999 ರಲ್ಲಿ ನೀಡಿರುವ ನಿರ್ದೇಶನದನ್ನಯ 
ಖಾತಾ ನೊಂದಾಯಿಸಲಾಗಿರುತ್ತದೆ. 


ಹಿಂದಿನ ಮೈಸೂರು ಸರ್ಕಾರದ ದಿನಾಂಕ: 
09-09-1958ರ ನಡವಳಿಗಳಲ್ಲಿ ಸದರಿ ಸ್ಥಳದಲ್ಲಿ ಯಾವುದೇ 
ಕಟ್ಟಡವನ್ನು ನಿರ್ಮಾಣ ಮಾಡದೇ ಮುಸ್ಲಿಂ ಧರ್ಮದ 
ವತಿಯಿಂದ ಸ್ಪಚ್ಛತೆಯನ್ನು ಕಾಪಾಡುವಂತೆ 
ಆದೇಶಿಸಲಾಗಿರುತ್ತದೆ. ಆದರೆ, ಪ್ರಸ್ತುತ ಸದರಿ ಜಾಗದಲ್ಲಿ 
ಅನಧಿಕೃತವಾಗಿ ಮಜೀದ್‌ ಇಸ್ಲಾಮಾಬಾದ್‌ ಸಂಸ್ಥೆ 
ವತಿಯಿಂದ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ದಿನಾಂಕ: 
09-09-1958ರ ಆದೇಶಕ್ಕೆ ವಿರುದ್ಧವಾಗಿರುವುದರಿಂದ 
ಹಾಗೂ ಈ ಹಿಂದೆ ಕೆ.ಎಂ.ಸಿ ಕಾಯ್ದೆ 1976 ಕಲಂ 96ರಡಿ 
ಹೊರಡಿಸಿದ ದಿನಾಂಕ: 18-02-1999 ರ ಆದೇಶವು 
ಕಾನೂನಿಗೆ ಅನುಗುಣವಾಗಿಲ್ಲದಿರುವುದನ್ನು ಮನಗಂಡು 
ದಿನಾಂಕ: 18-02-1999 ರಂದು ಹೊರಡಿಸಿರುವ 
ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆನಅಇ 287 
ಎಂಎನ್‌ವ್ಯೈ 1999, ದಿನಾಂಕ: 30-06-2011 ರಲ್ಲಿ 
ಹಿಂಪಡೆಯಲಾಗಿರುತ್ತದೆ. ಪ್ರಸ್ತುತ ಸ್ಪಕ್ತಿನ ಖಾತೆಯನ್ನು 
ಪಾಲಿಕೆಯ ಹೆಸರಿನಲ್ಲಿ ನೊಂದಾಯಿಸಲಾಗಿದೆ. 


ಸದರಿ ಸರ್ಕಾರದ ಆದೇಶವನ್ನು ಪಶ್ನಿಸಿ ವಕ್ಸ್‌ 
ಮಂಡಳಿಯವರು ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ 
ಅರ್ಜಿ ಸಂಖ್ಯೆ 27054/2011 (LB-BBMP) ®ನ್ನು 
ದಾಖಲಿಸಿದ್ದ, ಮಾನ್ಯ ಉಚ್ಛ ನ್ಯಾಯಾಲಯವು "ದಿನಾಂಕ: 
27-08-2018 ರಂದು ಈ ಕೆಳಕಂಡಂತೆ ಆದೇಶಿಸಿರುತ್ತದೆ. 


In view of the aforesaid reasons, the 
writ petition is allowed. Impugned order 
passed by the State Government dated 
30-06-2011 (Annexure-A) is hereby 


quashed. The matter is remanded to the 
State Government to re-consider the 
rival contentions, after giving notice 
and hearing the petitioner, respondent 
Nos.3, 4 and 5 and to pass appropriate 
orders in accordance with law. All the 
contentions urged by the learned 
counsel for the parties are kept open. 


ಪ್ರಸ್ತುತ ಮಾನ್ಯ ನ್ಯಾಯಾಲಯದ ಆದೇಶದಂತೆ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ 


ಇಲಾಖೆ ಇವರಲ್ಲಿ ಈ ಪ್ರಕರಣವು ವಿಚಾರಣಾ 
ಹಂತದಲ್ಲಿರುತ್ತದೆ. 
ಸಂಖ್ಯೆ: ನಅಇ 89 ಎಂಎನ್‌ಜೆ 2020 
(ಬಿ.ಎಸ್‌.ಯಡಿಯೂರಪುು 4 
ಮುಖ್ಯಮಂತ್ರಿ 


